ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 187] 
ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಸ್‌. ಗೋಪಿನಾಥ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವವರು : ಮಾನ್ಯ ಗಣೆ ಮತ್ತು ಭೂ ವಿಜ್ಞಾನ. ಮಹಿಳಾ ಮತ್ತು.ಮಕ್ಕಳ 


ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ... -.-- 4 -15-03-2022- ಕ ಬ 
3 ಪ್ರತೆ § ಉತ್ತರ 
ಸಂ ರ್‌ pr) 
ಅ) | ಬೆಂಗಳೊರು ಗ್ರಾಮಾಂತರ ಜಿಲ್ಲೆಯಲ್ಲಿ" ಎಷ್ಟು 'ಬಂಗಳಾರು'`' ಗ್ರಾಮಾಂತರ ಜಿಲ್ಲೆಯೆಲ್ಲಿ ಒಟ್ಟು'1230  ಆಂಿಗನವಾಡ 
ಅಂಗನವಾಡಿ ಕೇಂದ್ರಗಳಿವೆ, ಇರುವ | ಕೇಂದ್ರಗಳಿವೆ. ಈ ಅಂಗನವಾಡಿ ಕೇಂದಗಳಲ್ಲಿ ಒಟ್ಟು 62033 | 
ಅಂಗನವಾಡಿಗಳಲ್ಲಿ ಎಷ್ಟು ಮಕ್ಕಳಿದ್ದಾರೆ; ಮಕ್ಕಳಿದ್ದಾರೆ. 


ಅ) ಮೆಕ್ಕೆ ಪ್ರೌನಿತ್ಯ ಯಾವ್‌ 'ಯಾಷ "ಘಟ 15 ತಂಗಳಾದ ಸ ವರ್ಷದ ವಾಗ ಪ್‌ ಗರ ಗಾಂ 


Re 


| ಮತ್ತು ತಿಂಡಿಯನ್ನು ನೀಡಲಾಗುತ್ತಿದೆ; ಪುಷ್ಠಿ ಪುಡಿ ರೂಪದ ಆಹಾರ ಮನೆಗೆ ವಿತರಿಸಲಾಗುತ್ತಿದೆ. ಈ ಮಷ್ಠಿ 
ಪುಡಿಯು (ಅಕ್ಕಿ ಹಿಟ್ಟು-760 ಗ್ರಾಂ. ಗೋದಿ ಹಿಟ್ಟು-140ಗ್ತಾಂ. ರಾಗಿ 
ಹಿಟ್ಟು-630 ಗ್ರಾಂ. ಹುರಿಗಡಲೆ-160 ಗ್ರಾಂ, ಹೆಸರು ಕಾಳು-810ಗ್ರಾಂ) 
ಹಾಗೂ ಇದಲ್ಲದೆ ಬೆಲ್ಲ-।ಕೆಜಿ. ಸಕ್ಕರೆ-200ಗ್ತಾಂ. ಹಾಲಿನ ಪುಡಿ- 
300ಗ್ರಾಂ ವತರಿಸಲಾಗುತ್ತಿದೆ. 


ಮೌಳಿ ಬರೆಸಿದ ಹೆಸರುಕಾಳು ಮತ್ತು ಹಾಲು, 
*ಮವಾರ, ಬುಧವಾರ,' ಶುಕ್ರವಾರ ಅನ್ನ ಸಾಲಬಾರ್‌.ಚಿಕ್ಕಿ ಮತ್ತು” 
ಹಾಲು, ಶನಿವಾರ ಸಿಹಿ ಪೊಂಗಲ್‌ ಮತ್ತು ಚಿಕ್ಕಿ ನೀಡಲಾಗುತ್ತಿದೆ. 
| ವಾರದಲ್ಲಿ 2 ದಿನ ಮೊಟ್ಟೆ ನೀಡಲಾಗುತ್ತಿದೆ. 


(% 


ಸೆ 
p 


ಇ) [ಬೆಂಗಳೊರು ಗ್ರಾಮಾಂತರ ಜಿಲ್ಲೆಯಲ್ಲಿ | ಬೆಂಗಳೊರು" ಗ್ರಾಪಾರತರ ಜಿಲ್ಲೆಯೆಲ್ಲಿ ಸಾಧಾರಣ 
ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳ | ಅಪೌಷ್ಠಿಕತೆಯಿರುವ  ಮಕ್ಕಳು-923 ಹಾಗೂ ತೀವ್ರ ಅಪೌಷ್ಠಿಕ, 
ಸಂಖ್ಯೆ ಎಷ್ಟು y ಮಕ್ಕಳು-42,  ಒಟ್ಟು-965 ಅಪೌಷ್ಠಿಕ ಮಕ್ಕಳು ಅಪೌಷ್ಠಿಕತೆಯಿಂದ 


ಈ) ಅಪೌಷ್ಠಿಕತೆಯನ್ನು ಹೋಗಲಾಡಿಸಲು ಸರ್ಕಾರ | ಅಪೌಷ್ಠಿಕತೆಯನ್ನು `'ಹೋಗಶಾಡಿಸರ"ಈ ಕಂಡ ಕಮೆಗಳೆನ್ನು' 
ತೆಗೆದುಕೊಂಡಿರುವ ಕ್ರಮಗಳೇಮ? ಕೈಗೊಳ್ಳಲಾಗುಶಿದೆ. 
ೈಗೂಳ್ಳಲಾಗುತ್ತಿಃ 


° ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ ದಿನ ರೂ.8.00 

| ಮೌಲ್ಯದ ಪೂರಕ ಪೌಷ್ಠಿಕ ಆಹಾರವನ್ನು ನೀಡಲಾಗುತ್ತಿದೆ. 

೪, ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಪ್ರತಿ ದಿನ ರೂ.1200 ಮೌಲ್ಯದ 
ಪೂರಕ ಪೌಷ್ಠಿಕ ಆಹಾರವನ್ನು ನೀಡಲಾಗುತ್ತಿದೆ. 

ಎ ಅಂಗನವಾಡಿಗೆ ಹಾಜರಾಗುವ 3 ವರ್ಷದಿಂದ 6 ವರ್ಷದ 
ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆಯನ್ನು 
ನೀಡಲಾಗುತ್ತಿದೆ. 


ರಾಜ್ಯ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಯಡಿ 6 ತಿಂಗಳಿಂದ. 
6 ವರ್ಷದ ಎಲ್ಲಾ ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 5 ದಿನ 
150 ಮಿಲಿ ಹಾಲನ್ನು (15ಗ್ರಾಂ ಕೆನೆಭರಿತ ಹಾಲಿನಪುಡಿ, 101. 
ಗ್ರಾಂ ಸಕ್ಕರೆ) ನೀಡಲಾಗುತ್ತಿದೆ. 

6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಮತ್ತು 5. 
ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, ರಾಯಚೂರು, 
ಯಾದಗಿದಿ ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 3 ದಿನ 200 
ಎರ.ಎಲ್‌ ಹಾಲನ್ನು ಮೊಟ್ಟೆ ಸ್ಪೀಕರಿಸದಿರುವ ಮಕ್ಕಳಿಗೆ 
ವಾರದಲ್ಲಿ 6 ದಿನ ಹಾಲನ್ನು ನೀಡಲಾಗುತ್ತಿದೆ. 


3 ವರ್ಷದಿಂದ 6 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಮತ್ತು 5 
ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, ರಾಯಚೂರು, 
ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ವಾರದಲ್ಲಿ 5 ದಿನ ಮೊಟ್ಟೆ ಹಾಗೂ 3 ದಿನ 200 
ಎಲ೦ಿ.ಎಲ್‌ ಹಾಲನ್ನು, ಮೊಟ್ಟೆ ಸ್ಟೀಕರಿಸದಿರುವ ಮಕ್ಕಳಿಗೆ 
ವಾರದಲ್ಲಿ 6 ದಿನ ಹಾಲನ್ನು ನೀಡಲಾಗುತ್ತಿದೆ. 

ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಆರೋಗ್ಯ ಇಲಾಖೆಯ ಪೌಷ್ಠಿಕ 
ಪುನರ್ವಸತಿ ಕೇಂದ್ರ (NRC) ಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 
ಆರೋಗ್ಯ ಮತ್ತು" ಪೌಷ್ಠಿಕ' ಶಿಬಿರಗಳನ್ನು ' ಏರ್ಪಡಿಸಿ ಅಧಿಕ | 


Se ಆಹಾರಗಳನ್ನು Sip ಕುರಿತು ಮತ್ತು 
ಮಕ್ಕಳಿಗೆ ಪ್ಟಿಕತೆಯುಳ್ಳ ಆಹಾರವನ್ನು ನೀಡಲು ತಿಳುವಳಿಕೆ 


ನಡೆಸುವ ತಾಯಂದಿರ ಸಭಿಗಳಲ್ಲಿ ಅಪೌಷ್ಠಿಕತೆ, 
ನಿವಾರಣೆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು 


ಪೋಷಣ್‌ ಅಭಿಯಾನ ಯೋಜನೆಯಡಿ ಪ್ರತೀ ತಿಂಗಳು ಎರಡು 
ಬಾರಿ ಸಮುದಾಯ ಆಧಾರಿತ RR 
ತಿದ್ದು, ತಾಯಂದಿರಿಗೆ ಅಪೌಷ್ಠಿಕತೆ ಬಗ್ಗೆ 


ಅಂಗನವಾಡಿ ಕೇಂದ್ರಗಳಲ್ಲಿ , ಎಲ್ಲಾ ಮಕ್ಕಳೆ ಆರೋಗ್ಯ 
ತಪಾಸಣೆಯನ್ನು 3 ತಿಂಗಳಿಗೊಮ್ಮೆ ನಡೆಸಲಾಗುತ್ತಿದೆ. 


ಸಂ: ಮಮ 119 ಐಸಿಡಿ 20 


(ಆಚಾರ್‌ ಹಾಲಪ್ಪ ಬಸಪ್ಪ) 

ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಕೃಳ ಅಭಿವೃದ್ಧಿ ವಿಕಲಚೇತನರ ಹಾಗೂ. 

ನ ನಾಗರೀಕರ ಸಬಲೀಕರಣ ಸಚಿವರು. 


